ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಚುಕ್ಕೆ ರಹಿತ ಪಶ್ನೆ'ಸಂಖ್ಯೆ 50 
ಉತ್ತರ ದಿನಾಂಕ 29.01.2021 
ಕ್ರಸಂ. ಪಶ್ನೆ ಉತ್ತರ 
ಈ [ನನಗ ಪುಷ್ಗ ಡಯಾನ ನಾನ ವನ್ಯ | ಇನರಿಗ ಪದ್ಧ ಸಡಯವ ನನ ಸೌಲಭ್ಯ `ಒದಗಸವ 
ಒದಗಿಸುವ ನಿಟ್ಟಿನಲ್ಲಿ ಶುದ್ಧ ಕುಡಿಯುವ |ನಿಟ್ಟಿನಲ್ಲಿ ಒಟ್ಟು 18728 ಶುದ್ಧ ಕುಡಿಯುವ ನೀರಿನ 
ನೀರಿನ ಘಟಕಗಳನ್ನು . ಸ್ಥಾಪಿಸಲಾಗಿದ್ದು, | ಘಟಕಗಳನ್ನು  ಅನುಷ್ಠಾನಗೊಳಿಸಿದ್ದು, ಜಿಲ್ಲಾವಾರು 
ರಾಜ್ಯಾದ್ಯಂತ ಎಷ್ಟು ಘಟಕಗಳನ್ನು ವಿವರಗಳನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ. 
ಸ್ಥಾಪಿಸಲಾಗಿದೆ; (ಜಿಲ್ಲಾವಾರು ಮಾಹಿತಿ 
ನೀಡುವುದು) | 
ಈ ರಾಜ್ಯದಲ್ಲಿ ಸ್ಥಾಪಿಸಲಾದ ಶುದ್ಧ ಕುಡಿಯುವ] ರಾಜ್ಯದಲ್ಲಿ ಸ್ಥಾಪಿಸಲಾದ ಒಟ್ಟು ಶುದ್ಧ ಕುಡಿಯುವ ನೀರಿನ 
ನೀರಿನ ಘಟಕಗಳೆಲ್ಲವೂ ಸಮರ್ಪಕವಾಗಿ ಘಟಕಗಳಲ್ಲಿ 1538 ಘಟಕಗಳು ತಾತ್ಕಾಲಿಕವಾಗಿ 
ಕಾರ್ಯನಿರ್ವಹಿಸುತಿವೆಯೇ; ಕಾರ್ಯನಿರ್ವಹಿಸುತ್ತಿಲ್ಲ. ವಿವರಗಳನ್ನು ಅನುಬಂಧ-1ರಲ್ಲಿ' 
W ಲಗತ್ತಿಸಿದೆ. 
ಇ) ಸದರಿ ನೇರಿನ "ಘಟಕಗಳ ನಿರ್ವಹಣೆಯ | « ಗ್ರಾಮೀಣ ಕುಡಿಯುವ ನೀರು & ನೈರ್ಮಲ್ಯ ಇಲಾಖೆಯ 


ಹೊಣೆಯನ್ನು ಯಾರಿಗೆ ವಹಿಸಲಾಗಿದೆ; 


ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಟೆಂಡರ್‌ 
ಮುಖೇನ, ಕಆರ್‌.ಐ.ಡಿ.ಎಲ್‌. ಸಂಸ್ಥೆ ಮುಖೇನ, 
ಸಹಕಾರ ಸಂಘ / ಸಂಸ್ಥೆ ಮುಖೇನ ಮತ್ತು ಗ್ರಾಮ 
ಪಂಚಾಯಿತಿ ಮಟ್ಟದಲ್ಲಿ ಇತರೆ ಅನುದಾನದಲ್ಲಿ 
ಅನುಷ್ಠಾನಗೊಳಿಸಿರುವ ಘಟಕಗಳ ಪೈಕಿ, ನಿರ್ವಹಣೆ 
ಅವಧಿ ಮುಗಿದಿರುವ / ನಿರ್ವಹಣೆ ಸಮಸ್ಯೆ ಇರುವ 
9022 ಘಟಕಗಳನ್ನು ವಿವಿಧ ಪ್ಯಾಕೇಜ್‌ಗಳಾಗಿ ವಿಂಗಡಿಸಿ 
ಜಿಲ್ಲಾ ಮಟ್ಟದಲ್ಲಿ ನಿಯಮಾನುಸಾರ ಟೆಂಡರ್‌ 
ಕರೆಯಲಾಗಿದ್ದು, ಈಗಾಗಲೇ 7661 ನೀರು. ಶುದ್ಧೀಕರಣ 
ಘಟಕಗಳಿಗೆ ಟೆಂಡರ್‌ನಂತೆ ಅನುಮೋದನೆಯಾದ 
ಸಂಸ್ಥೆ/ಗುತ್ತಿಗೆದಾರರಿಗೆ ಮುಂದಿನ 5 ವರ್ಷಗಳ 
ನಿರ್ವಹಣೆಗಾಗಿ ಹಸ್ತಾಂತರ ಮಾಡಲು ಕ್ರಮವಹಿಸಲಾಗಿದೆ. 
ಉಳಿದಂತೆ 1361 ಘಟಕಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ 
ನಿರ್ವಹಣೆಗಾಗಿ ಹಸ್ತಾಂತರಿಸಿದೆ. 

* ಗ್ರಾಮ ಪಂಚಾಯಿತಿಗಳಿಗೆ ನಿರ್ವಹಣೆಗಾಗಿ ವಹಿಸಲಾದ 
ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು ಮಾಹೆಯಾನ ಪಶಿ 
ಘಟಕಕ್ಕೆ ಇಲಾಖೆಯಿಂದ ರೂ.3000.00 ಗಳ ಅನುದಾನ 


ಒದಗಿಸಲಾಗುತ್ತಿದೆ ಹಾಗೂ ಗ್ರಾಮ ಪಂಚಾಯಿತಿ 
ವ್ಯಾಪ್ತಿಯಲ್ಲಿನ ಇತರೆ ಅನುದಾನಗಳನ್ನು ಬಳಸಿ 
ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು ಕಾಲಕಾಲಕ್ಕೆ 


ಸೂಚನೆಗಳನ್ನು ಸಹ ಜಿಲ್ಲಾ ಪಂಚಾಯತ್‌ನ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೀಡಲಾಗುತ್ತಿದೆ. 


* ತಾತ್ಕಾಲಿಕವಾಗಿ ದುರಸ್ಥಿಯಲ್ಲಿರುವ ಎಲ್ಲಾ ಘಟಕಗಳನ್ನು |" 
ಗ್ರಾಕು.ನೀ೩ನೈ ಇಲಾಖೆಯ ವತಿಯಿಂದ ಟಾಸ್ಕ್‌ ಫೋಸ್‌" 
ಹಾಗೂ ಇತರೆ ಅನುದಾನ ಬಳಸಿಕೊಂಡು, 
ದುರಸ್ಥಿಗೊಳಿಸಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ 
ನೀರನ್ನು ಒದಗಿಸಲು ಕ್ರಮ ಜರುಗಿಸಲಾಗುತ್ತಿದೆ. 


ಈ) ದುರಸ್ಥಿಗೆ ಬಂದ್‌" ಯಂತ್ರಗಳನ್ನು ಪ್ತ 
ಸಮಯದೊಳಗೆ ದುರಸ್ಥಿ ಮಾಡದಿರುವ 
ಬಗ್ಗೆ ಹಲವಾರು ದೂರುಗಳಿದ್ದು, ಇದರ 
ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮವೇನು? 


Defect Liability Period ಮುಗಿಯುವುದರೊಳಗೆ 
ಕಾರ್ಯನಿರ್ವಹಿಸದೇ ಇದ್ದಲ್ಲಿ, ಅಂತಹ ಘಟಕಗಳನ್ನು 
ಸ್ಥಾಪಿಸಿದ ಏಜೆನ್ನಿರವರಿಗೆ ಕರಾರಿನಂತೆ ನೋಟೀಸ್‌ಗಳನ್ನು 
ನೀಡಿ Rೀscind ಮಾಡಲು ಕ್ರಮವಹಿಸಲಾಗುತ್ತಿದೆ ಹಾಗೂ 
ಸದರಿ ಘಟಕಗಳನ್ನು ನಿಯಮಾನುಸಾರ ಇಲಾಖಾ 
ವತಿಯಿಂದ ಸರಿಪಡಿಸಿ ಕಾರ್ಯನಿರ್ವಹಿಸುವಂತೆ 
ಕ್ರಮಜರುಗಿಸಲಾಗುತ್ತಿದೆ. 


ಸಂ:ಗ್ರಾನಿನೀ&ನೈಇ'728 ಗ್ರಾನೀಸ(4)2020 


4 


(ಕೆ.ಎಸ್‌! ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕೆಎಸ್‌, ಈಶಪ್ಪ 
ಗ್ರಾಮೀಣಾಭಿವ್ಯ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರು - 


1 
2 


WW 
WN 
WN 
WN 
| 


Annexure-1 


District \ Division 


No. of Plants 
Commissioned 


714 


No. of Plants 
Working 


677 


No. of Plants Not 
Working 


6 
Chamarajnagar 
WN Chikkaballapur 
9 Chikkamagalur 216 195 21 
10 Chitradurga 1052 974 78 
11 Dakshina Kannada 125 60 65 
12 ‘Davangere 1343 1316 27 
13 Dharwad 467 412 55 
14 Gadag 439 421 18 
15 Hassan 454 446 8 
16 Haveri 750 716 34 
17 |Kataburgi 442 300 142 
18 Kodagu 36 - L 26 10 
19 Kolar 1077 1067 10 
20 Koppal 666 523 143 
21 Mandya 709 695 14 
22 Mysore 606 548 58 
23 | Ramanagar 578 566 12 
24 Raichur 616 560 56 
25 Shimoga 255 251 4 
26 Tumkur 1508 1404 104 
27 Udupi 59 56 3 
28 - [Uttar Kannada 234 205 29 
29: |Vijayapura I 834 647 187 
30 Yadgir 415 355 60 
Total 18728 17190 1538 


Pa 


